ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ : 10 


% % 
ಸದಸ್ಕರ ಹೆಸರು : ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
ಉತ್ತರಿಸುವ ಸಚಿವರು H ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 29.01.2021 . 
ಘ _ _ _ 
MA ಪ್ನೆ ಉತ್ತರ 
ಅ. | ಕೋವಿಡ್‌-19 ಮಾರ್ಜ್‌ ಕೋವಿಡ್‌-19ನ್ನು ತಡೆಗಟ್ಟಲು ಹಾಗೂ ನಿಯಂತ್ರಿಸುವ ನಿಟ್ಟಿನಲ್ಲಿ 
2020ರ ನಂತರ | ವಿಧಿಸಲಾಗಿದ್ದ ಲಾಕ್‌ಡೌನ್‌ ನಿಂದಾಗಿ ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ 
ಕೆ.ಎಸ್‌.ಆರ್‌.ಟಿ.ಸಿ ಹಾಗೂ | ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ವಾಯವ್ಯ 
ಇತರರ ನಿಗಮಗಳಿಗೆ | ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ 
ಆಗಿರುವ ನಷ್ಟವೇನು ಸಂಸ್ಥೆಗಳು ಸಾರಿಗೆ ಸೇವೆಯನ್ನು ಸಂಪೂರ್ಣವಾಗಿ ಸೃಗಿತಗೂಳಿಸಿರುತ್ತವೆ. 


ಇದರ ಪರಿಣಾಮವಾಗಿ ಆದಾಯ ಸಂಪೂರ್ಣವಾಗಿ ನಿಂತು ಹೋಗಿದ್ದು, 
ಆ. | ಪ್ರತಿ ನಿಗಮದ ನಷ್ಟದ ವಿವರ ಅರ್ಥಿಕ ಪರಿಸ್ಥಿತಿಯ ಮೇಲೆ. ಪೃಶಿರಿಕ್ಷ ಪರಿಣಾಮ ಬೀರಿರುತ್ತದೆ. ತದನಂತರ 

ಒದೆಗಿಸವುದು ಹಂತಹಂತವಾಗಿ ಸಾರಿಗೆ ಸೇವೆಯನ್ನು ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ 
ಪುನರಾರಂಭಿಸಲು ಕ್ರಮ ಕೈಗೊಂಡಿದ್ದರೂ. ಸಾರ್ವಜನಿಕರಲ್ಲಿ ಕೋವಿಡ್‌-19 
ಸೋಂಕಿನ ಭೀತಿ ಇರುವುದರಿಂದ. ಸಾರ್ವಜದಿಕ ಸೇವೆಯನ್ನು ಈ 
ಹಿಂದಿನಂತೆ ಬಳಸುತ್ತಿರುವುದಿಲ್ಲ. ಇದರಿಂದ ಸಾರಿಗೆ ಆದಾಯಕ್ಕೆ ಧಕ್ಕೆ 
ಉಂಟಾಗಿರುತ್ತದೆ. 

ಇದರಿಂದ ಸಾರಿಗೆ ಸಂಸ್ಥೆಗಳಿಗೆ ಏಪ್ರಿಲ್‌-2020 ರಿಂದ ಡಿಸೆಂಬರ್‌- 
2020ರ ಅವಧಿಯಲ್ಲಿ ಆಗಿರುವ ನಷ್ಟ ಮತ್ತು ಸರ್ಕಾರದಿಂದ ನೀಡಲಾಗಿರುವ 
ವಿಶೇಷ ಅನುದಾನದ ವಿವರಗಳು ಈ ಕೆಳಕಂಡಂತಿದೆ: 


'(ರೂ.ತೋಟಿಗಳಲ್ಲಿ) 
; ಸರ್ಕಾರದಿಂದ ಬಿಡುಗಡೆಗೊಳಿಸಿರುವ 
ನಿಗಮದ ಹೆಸರು ನಷ್ಟ ” 
ಇ ವಿಶೇಷ ಅನುದಾನ 
ಕ.ರಾ.ರ.ಸಾ.ನಿಗಮ 829.74 
ಚೆಂ.ಮೆ.ಸಾ.ಸಂಸ್ಥೆ 696.67 
ವಾ.ಕ.ರೆ.ಸಾ.ಸಂಸ್ಥ್‌ TORT OT 
| ಈ.ಕ.ರ.ಸಾ.ಸಂಸ್ಥೆ' SRS 
ಒಟ್ಟು 25667 
ಇ. ನಷ್ಟ ಭರಿಸಲು ಸರ್ಕಾರದ ಕೊರೋನಾ-19 ಸಂಬಂಧ 


ಸಂಕಷ್ಟದಲ್ಲಿದ್ದಾಗ. ಅಧಿಕಾರಿ/ಸಿಬ್ಬಂದಿಗಳಿಗೆ ಏಪ್ರಿಲ್‌-2020 ರಿಂದ ನವೆಂಬರ್‌- 
2020ರವರೆಗಿನ ವೇತನವನ್ನು ಪಾವತಿಸಲು, ಕ.ರಾ.ರ.ಸಾ.ನಿಗಮಕ್ಕೆ -— 
ರೂ.563.55 ಕೋಟಿಗಳು, ಬೆಂ.ಮ.ಸಾ.ಸಂಸ್ಥೆಗೆ -— ರೂ.519.86 ಕೋಟಿಗಳು, 


ಕೈಗೊಂಡಿರುವ ಕ್ರಮಗಳೇನು? ಮುಂದುವರೆದ ಅವಧಿಯಲ್ಲಿ ಸಾರಿಗೆ ಸಂಚಾರಎಲ್ಲದೆ ಸಂಸ್ಥೆಗಳು ಆರ್ಥಿಕ 


ವಾ.ಕ.ರ.ಸಾ.ಸಂಸ್ಥೆಗೆ — ರೂ.369.41 ಕೋಟಿಗಳು ಮತ್ತು 
ಈ.ಕ.ರ.ಸಾ.ಸಂಸ್ಥೆಗೆ - ರೂ.329.89  ಕೋಟಿಗಳಂತೆ, ಸರ್ಕಾರವು 
ಒಟ್ಟಾರೆಯಾಗಿ ರೂ.1782.71 ಕೋಟಿಗಳ ವಿಶೇಷ ಅನುದಾನವನ್ನು 
ಬಿಡುಗಡೆಗೊಳಿಸಿರುತ್ತದೆ. 


ಅಲ್ಲದೇ ನಷ್ಟ ಭರಿಸಲು ಕೈಗೊಂಡಿರುವ ಕ್ಷಮಗಳ ವಿವರವನ್ನು 
ಅನುಬಂಧದಲ್ಲಿ ನೀಡಲಾಗಿದೆ. 


ಸಂಖ್ಯೆ: ಟಿಡಿ 07 ಟಿಸಿಕ್ಕೂ "2021 


ವಿ 


(ಲಕ ಜಣ ಸಂಗಪ್ಪ ಸವದಿ) 
ಬ್ರಿ pe 


ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


